ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 387 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸಬೇಕಾದ ದಿನಾಂಕ: : 23.09.2020 

ಉತ್ತರಿಸುವ ಮಾನ್ಯ ಸಚಿವರು - : ಮಾನ್ಯ ಕೃಷಿ ಸಚಿವರು ¢ 

ಕಸ ಪಕ್ನೆ ಉತ್ತರ 

2020-21ನೇ " ಸಾಲಿನಲ್ಲಿ ಹೌದು, 2020-21ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಜೆಳೆ ಸಮೀಕ್ಷೆ 
ಮುಂಗಾರು ಹಂಗಾಮಿನ ಬೆಳೆ | ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. 7 
ಸಮೀಕ್ಷೆ ಕಾರ್ಯವನ್ನು 4 _ 
ಕಿಗೊಳಲಾಗುತಿದೆಯೆ Yes. Crop Survey programme is under progress during 
ಕ್ಯ ಲಃ ; _ \ 
A Kharif 2020-21. ಸ 
ಬೆಳೆ ಸಮೀಕ್ಷೆ ಕಾರ್ಯದ ಬೆಳೆ ಸಮೀಕ್ಷೆ ಕಾರ್ಯದ ಮಾರ್ಗಸೂಚಿಗಳು: 
ಮಾರ್ಗಸೂಚಿಗಳೇನು/ : [1 ಸಿಆಸುಣ (ಇ-ಆಡಳಿತ) ರವರು ಅಭಿವೃದ್ಧಿ ಪಡಿಸಿರುವ ಮಾರ್ಪಡಿಸಿದ | 
(ವಿವರ ನೀಡುವುದು) , ಮೊಬೈಲ್‌ ಆಪ್‌ ಬಳಸಿಕೊಂಡು ರೈತರು ಬೆಳೆ ಸಮೀಕ್ಷೆಯನ್ನು ಮಾಡುವರು; 


2. ರೈತರೇ ಸ್ಥತಃ ತಮ್ಮ ಜಮೀನುಗಳಲ್ಲಿ (ಹಿಸ್ಲಾವಾರು) ತಾವು ಬೆಳೆದ ಬೆಳಿಗಳ' 
ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ತಮ್ಮ ಮೊಬೈಲ್‌ ಆ್ಯಪ್‌ನಲ್ಲಿ ನಿಗದಿತ 


ಸಮಯದಲ್ಲಿ ಅಪ್ಲೋಡ್‌ ಮಾಡುವರು; 
3. ರೈತರು ನಿಗದಿತ ಸಮಯದೊಳಗೆ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು 


ಅಪ್‌ಲೋಡ್‌ ಮಾಡಲಾಗದೇ ಇದ್ದ ಪಕ್ಷದಲ್ಲಿ ರೈತರ ಪರವಾಗಿ ಅಪರ | 
ಬಂಧುಗಳು/ಸ್ನೇಹಿತರು ಖಾಸಗಿ ' ನಿವಾಸಿಗಳ ಸಹಾಯದಿಂದ ತಮ್ಮ 
ಜಮೀನುಗಳ ಬೆಳೆ ಮಾಹಿತಿಯನ್ನು ಛಾಯಚಿತ್ರದೊಂದಿಗೆ ಬೆಳೆ ಸಮೀಕ್ಷೆ 
ಮೊಬೈಲ್‌ ಆಪ್‌ನಲ್ಲಿ ಅಪ್ಲೋಡ್‌ ಮಾಡುವರು; 

4. ಒಂದು ಪಕ್ಷ ಮೇಲಿನ ಎರಡು ಚಟುವಟಿಕೆಗಳು ಆಗದಿದ್ದಲ್ಲಿ ಖಾಸಗಿ 
ನಿವಾಸಿಗಳು ಮತ್ತು ಸರ್ಕಾರದ ಸಿಬ್ಬಂದಿಯು ಬೆಳೆ ಸಮೀಕ್ಷೆಯನ್ನು 
ಕೈಗೊಳ್ಳುವರು; 

5. ಬೆಳೆ ಸಮೀಕ್ಷೆ ಪ್ರಾರಂಭವಾಗುವ ಮುನ್ನ ಗ್ರಮ ಪಂಚಾಯಿತಿ ಮಟ್ಟದಿಂದ 
ರಾಜ್ಯ ಮಟ್ಟದವರೆಗೆ ಸ್ಥಳೀಯ ಜನಪ್ರತಿನಿಧಿಗಳು, ರೈತ ಮುಖಂಡರು." 

.. ಮಾಧ್ಯಮ. ಪ್ರತಿನಿಧಿಗಳನ್ನು. ಒಳಗೊಂಡಂತೆ, ಕೃಷಿಗೆ ಸಂಬಂಧಿಸಿದ ಎಲ್ಲಾ 
ಇಲಾಖೆಗಳ ಮುಖ್ಯಸ್ಥರು ಪ್ರಚಾರ 
ಭಾಗವಹಿಸುವರು; 


FY) 


ರ್ಯಕ್ರಮದಲ್ಲಿ ಕಡ್ಡಾಯವಾಗಿ 


|-6--ಜೆಳೆ- ಸಮೀಕ್ಷೆ ಕೈಗೊಳ್ಳುವ--ಖಾಸಗಿ--ನಿಮಾಸಿಗಳು- ಮಾಹಿಶಿ-- ಶಿಕ್ಷಣ--ಮತು- 


ಸಂವಹನ (ಐಇಸಿ) ಚಟುವಟಿಕೆಗಳ ಜೊತೆಗೆ ಬೆಳೆ ಸಮಿಕ್ಷೆ ಯೋಜನೆಯ 
ಪ್ರಚಾರ, ರೈತರ ಹಕ್ಕು ಮತ್ತು ಜವಾಬ್ದಾರಿ ಹಾಗೂ ಬೆಳೆ ಸಮೀಕ್ಷೆಯ 


. ದಿನದಲ್ಲಿ 50 ಕ್ಕೂ ಹೆಚ್ಚಿನ ತಾಕುಗಳನ್ನು ಬೆಳೆ ಸಮೀಕ್ಷೆ ಮಾಡುವ ಸರ್ಕಾರಿ 


. Crop Survey to be done using the modified Farmer mobile 


. If Farmer cannot upload the details in specified time, then i 


. Wide publicity should be given by compulsorily involving 


ಮಾಹಿರಾ ಉಪಯೋಗಗಳ ಕುರಿತು ಅವರಿಗೆ ಹಂಚಿಕೆಯಾದ 
ಗ್ರಾಮದಲ್ಲಿ ಉಸ್ತುವಾರಿ ಮಾಡುವರು; 

ರೈತರು ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ಹಾಗೂ ಖಾಸಗಿ 
ನಿವಾಸಿಗಳೇ ಸ್ವತಃ ಬೆಳೆ ಸಮಿಕ್ಷೆ ಮಾಡಿ ಬೆಳೆ ಸಮೀಕ್ಷೆ ಆಪ್‌ ನಲ್ಲಿ 
ಅಪ್‌ಲೋಡ್‌ ಮಾಡಿದ ಪ್ರತಿ ತಾಕಿನ ಛಾಯಾಚಿತ್ರ ಮತ್ತು ಬೆಳೆ ವಿವರಗಳಿಗೆ 
ಸಂಬಂಧಿಸಿದಂತೆ ಮೊದಲ ಬೆಳೆಗೆ ರೂ. 10/- _ಗಳನ್ನು ಮತ್ತು ತಾಕಿನಲ್ಲಿ 
ಇರುವ ಪ್ರತಿ ಹೆಚ್ಚುವರಿ ಬೆಳೆಯ ಛಾಯಾಚಿತ್ರವನ್ನು ತೆಗೆದು ವಿವರಗಳನ್ನು 


ಅಪ್‌ಲೋಡ್‌ ಮಾಡಲು ಪ್ರತಿ ಹೆಚ್ಚುವರಿ ಬೆಳೆಗೆ 5/-ರಂತೆ ಗರಿಷ್ಠ ರೂ.20/- 


ರ ಮಿತಿಯಲ್ಲಿ ಖಾಸಗಿ ನಿವಾಸಿಗಳಿಗೆ ಪಾವತಿಸಲಾಗುವುದು; 
ಖಾಸಗಿ ನಿವಾಸಿಗಳಿಗೆ ಮಾಡಲಾಗುವ ಎಲ್ಲಾ ಪಾವತಿಗಳನ್ನು ಆಧಾರ್‌ 
ಆಧಾರಿತ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮೆ ಮಾಡುವುದು: - 


ಸರ್ಕಾರಿ ಸಿಬ್ಬಂದಿಗಳು ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಲ್ಲಿ ಒಂದು 


ಸಿಬ್ಬಂದಿಗಳಿಗೆ 50 ರ ಮೇಲ್ಪಟ್ಟ ತಾಕುಗಳಿಗೆ ಮಾತ್ರಮೇಲಿನ ಕಂಡಿಕೆಯಂತೆ 
ಗೌರವಧನವನ್ನು ಪಾವತಿಸಲಾಗುವುದು; ; 


Guidelines for Crop Survey 2020-21 


app developed by DPAR (e- Governance); 


Capturing and uploading of hissa wise crops grown data 
and photos by farmer himself in specified time; 


the crop information should be captured and upload by! 
farmers relatives/Friends on his behalf and with the help of 
local Private Residents (PR’s); 


If both farmer and farmers relatives/Friends on his behalf 
fail to upload the crop details, local private residents and 
Government officials to do the Crop Survey; 


all Local representatives. Farmer leaders, Media persons 
and Agriculture and allied departments Heads starting from ; 
Village level to State level: 


PR’s have to conduct Information. Education “& 


Communication (EC) activities in his jurisdiction and. 


educate The Tariniers about the importance and uses of the 
crop survey data and to hand hold farmers to do the crop 
survey by themselves; 


7. Crop survey carried by Farmers himself or with the help of 
local PRs, in both the cases the PR will be paid Rs.10/- for 
the first crop and Rs.S.- for every additional crop upto a 
maximum limit of Rs.20/plot; 


8. All PR related payments has to be done through Aadhar 
linked Bank payment; 


9. I Crop Survey is carried out by Government Officials in 
more than’ 50 plots per day, honorarium will be paid fx 
plots surveyed more than 50 as fixed to PR’ [4 


ಇ) |ಯಾರಿಂದ ಸಮೀಕ್ಷೆ ಪ್ರಸ್ತುತ ಸಾಲಿನಲ್ಲಿ ಬೆಳೆ ಸಮೀಕ್ಷೆಯನ್ನು ಸ್ಪತಃ ರೈತರು; ರೈತಶ' ಪೆರವಾಗಿ 
ನಡೆಸಲಾಗುತಿದೆ; ಖಾಸಗಿ ನಿವಾಸಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಜಿಳೆ ಸಮೀಕ್ಷೆ 
(ವಿಷರೆ ನೀಡುವುದು)  ನಡೆಸಾಗುತಿದೆ. 

Crop Survey is under implementation. during 2020-21 by 
Farmers themselves, on behalf of Farmers, local Private 
Residents and Government Officials’. 

ಈ) | ಇದುವರೆವಿಗೂ ಬೆಳಿ 2020-21ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಇಲ್ಲಿಯವರೆಗೆ (ದಿ:21- 

| ಸಮೀಕ್ಷೆಯನ್ನು ಯಾವ | 09-2020) ಶೇ.59.76 ರಷ್ಟು ತಾಕುಗಳಲ್ಲಿ (1,26,54,715) ಬೆಳೆ ಸಮೀಕ್ಷೆಯನ್ನು 


| ಮಾಡಲಾಗಿದೆ. ಈ | 


59.76% of Crop Survey (1,26,54,715 Plots) is carried out 
till 21.09.2020 during Kharif 2020-21. 


ಉ) 


2019-20ನೇ ಸಾಲಿನಲ್ಲಿ 
ಮುಂಗಾರು ಹಂಗಾಮಿನ ಬೆಳೆ 
ಸಮೀಕ್ಷೆಯನ್ನು ಯಾರಿಂದ 
ಮಾಡಿಸಲಾಯಿತು; ಯಾವ 
ಅವಧಿಯೊಳಗೆ ಎಷ್ಟು 
ಪ್ರಮಾಣದ ಬೆಳೆ 
ಸಮೀಕ್ಷೆಯನ್ನು 


ಮಾಡಿಸಲಾಗಿದೆ; ಬೆಳೆ ಸಮೀಕ್ಷಿ 
ಪ್ರಕಾರ ಯಾವ ಯಾವ ಬೆಳಿಗೆ 
| ಎಷ್ಟು ಮಂದಿ ರೈತರಿಗೆ ಯಾವ 
| ಯಾವ ರೂಪದ 
ಪರಿಹಾರವನ್ನು ನೀಡಲಾಗಿದೆ; 
(ಪ್ರತ್ಯೇಕವಾಗಿ ಪ. ಪೂರ್ಣ ವಿವರ 


—15ಳೆಗಿನ ಯೋಜನೆಗಳಡಿ ರೈ ೈತರಿಗೆ. ಪರಿಹಾರವನ್ನು 


2019-20ನೇ ಸಾಲಿನಲ್ಲಿ ಮುಂಗಾರು ಹಂಗಾಃ 
ತಂತ್ರಾಂಶದ ಜ್ಞಾನವುಳ್ಳ ಸ್ಥಳೀಯ ಯುವಕರ 
ಸಹಾಯದಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ 
ಮಾಡಿಸಲಾಯಿತು. 


ವಿವಿಧ ಹೆಂಗಾಮುಗಲಲ್ಲಿ ಬೆಳೆ ಸಮೀಕ್ಷೆ ಮಾಡಿರುವ ಪ್ರಮಾಣ ಈ 
ಕೆಳಗಿನಂತಿದೆ. 
ಹೂರ್ವ ಮುಂಗಾರು- 3687864 ತಾಕುಗಳು 
ಮುಂಗಾರು - 18686233 ತಾಕುಗಳು 
ಹಿಂಗಾರು - 10950609 ತಾಕುಗಳು 


ಬೇಸಿಗೆ - 2286794 ತಾಕುಗಳು 


2019-20ನೇ ಸಾಲಿನ ಚಳಿ ಸಮೀಕ್ಷೆ ದತ್ತಾಂಶವನ್ನು ಬಳಸಿಕೊಂಡು ಈ 


"ಡಲಾಗಿದೆ.. ಶು 


ನೀಡುವುದು] 


ಅ) ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯಡಿ 
ಬೆಳೆ ಸಮೀಕ್ಷೆ ದತ್ತಾಂಶ ಉಪಯೋಗಿಸಿ, 2019-20 ನೇ ಸಾಲಿನ ಮುಂಗಾರು 


ಹಂಗಾಮಿನಲ್ಲಿ 134 ಲಕ್ಷ ರೈತ ಫಲಾನುಭವಿಗಳಿಗೆ ಒಟ್ಟು ರೂ.235.93 


ಕೋಟಿಗಳು ಬೆಳೆ ವಿಮೆ ಪರಿಹಾರ ಮೊತ್ತ ಲೆಕ್ಕ ಹಾಕಲಾಗಿದ್ದು, ವಿಮಾ 
ಸಂಸ್ಥೆಯವರಿಂದ. ಬೆಳೆ ವಿಮೆ ಪರಿಹಾರ ಮೊತ್ತ ಇತ್ಯರ್ಥ ಕಾರ್ಯ 


ಬೆಳೆವಾರು ವಿಮಾ ನಷ್ಟ ಪರಿಹಾರ ಲೆಕ್ಕಹಾಕಿರುವ ವಿವರಗಳನ್ನು 
ಅಮಬಂಧ-1ರಲ್ಲಿ ನೀಡಲಾಗಿದೆ. 

ಎರಡನೇ ಹಂತದಲ್ಲಿ, ಉಳಿದ ಪ್ರಸ್ತಾವನೆಗಳಿಗೆ ದಿನಾಂಕ:11.09.2020 
ರಂದು ಕೇಂದ್ರ. ಸರ್ಕಾರದಿಂದ ನೀಡಿರುವ ವಿನಾಯಿತಿಗಳನ್ನು 
ಅಳವಡಿಸಿಕೊಂಡು ಬೆಳೆ ವಿಮೆ ಸಂರಕ್ಷಣೆ ತಂತ್ರಾಂಶದಲ್ಲಿ ಬೆಳೆ 
ನೋಂದಣಿಯಾದ ಪ್ರಸ್ತಾವನೆಗಳೊಂದಿಗೆ ಬೆಳೆ ಸಮೀಕ್ಷೆಯ ದತ್ತಾಂಶವನ್ನು 
ತಾಳೆ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದ್ದು, ಸದರಿ ಪ್ರಕ್ರಿಯೆಯು ಪೂರ್ಣಗೊಂಡ 
ಕೂಡಲೇ ಬಾಕಿ ಇರುವ ಪ್ರಸ್ತಾವನೆಗಳಿಗೆ ಕ್ಷೇಮುಗಳನ್ನು 
ಮಾಡಲಾಗುವುದು. 


ಪ್ರಾರಂಭ 


ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯ, ದಾಖಲೆಯ ವಿವರಗಳು 
ಅಂತಿಮ ಹಂತದ": ಕ್ರೂಡೀಕರಣ . ಪ್ರಕ್ರಿಯೆಯು ಜಾರಿಯಲ್ಲಿದ್ದು, ಸದರಿ 
ದತ್ತಾಂಶವು ಅಂತಿಮಗೊಂಡ ನಂತರ ಬೆಳೆ ವಿಮೆ ಸಂರಕ್ಷಣೆ ತಂತ್ರಾಂಶದಲ್ಲಿ 
ಬೆಳೆ  ನೊಂದಣಿಯಾದ ಪ್ರಸ್ತಾವನೆಗಳೊಂದಿಗೆ ತಾಳೆ ಮಾಡಲು 
ಪರಿಗಣಿಸಲಾಗುವುದು. ನೋಂದಣಿ ಮಾಡಿಸಿದ ರೈತರಿಗೆ ಬೆಳೆ ಕಟಾವು 
ಪ್ರಯೋಗಗಳ ವರದಿಯ ಆಧಾರದ ಮೇಲೆ ಬೆಳೆ ವಿಮೆ ಪರಿಹಾರವನ್ನು ಬೆಳೆ 
ವಿಮೆ ಸಂರಕ್ಷಣೆ ತಂತ್ರಾಂಶದಲ್ಲಿ ಪ್ರಾರಂಭ ಮಾಡಲಾಗುವುದು. 


ಆ) 2019-20ನೇ ಸಾಲಿನಲ್ಲಿ ಮುಸುಕಿನ ಜೋಳ ಬೆಳೆದು ಕೋವಿಡ್‌-19 ರಿಂದ 
ಆರ್ಥಿಕ ಸಂಕಷ್ಟದಲ್ಲಿರುವ ಪ್ರತಿ ರೈತರಿಗೆ ರೂ.5000/- ರಂತೆ ಇಲ್ಲಿಯವರೆಗೆ 
(ದಿ:16.09.2020) 719519 ಫಲಾನುಭವಿ ರೈತರಿಗೆ ನೇರ ನಗದು ವರ್ಗಾವಣೆ 
ಮೂಲಕ ರೂ. 359.76 ಕೋಟಿಗಳನ್ನು ವರ್ಗಾಯಿಸಲಾಗಿದೆ. 


ಇ) 2019-20ನೇ ಸಾಲಿನ ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಬಳಸಿಕೊಂಡು ಕನಿಷ್ಟ 
ಬೆಂಬಲ ಬೆಲೆ ಯೋಜನೆಯಡಿ 581896 ರೈತ ಫಲಾನುಭವಿಗಳಿಂದ ರೂ. 
3164.27 ಕೋಟಿ ಮೌಲ್ಯದ ಬೆಳೆ/ಕೃಷಿ ಉತ್ಪನ್ನಗಳನ್ನು ಖರೀದಿಸಲಾಗಿದೆ. ಬೆಳೆ 
ವಾರು ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಈ) 2019-20ನೇ ಸಾಲಿನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು 
(ತರಕಾರಿ/ಹೂವು/ಹಣ್ಣಗಳು) ಕೋವಿಡ್‌-19 ರಿಂದ ಸಂಕಷ್ಟಕ್ಕೊಳಗಾದ 
ಫಲಾನುಭವಿಗಳ ವಿವರಗಳನ್ನು 2019-20ನೇ ಸಾಲಿನ ಬೆಳೆ ಸಮಿಣ್ಣಿ 
ದತ್ತಾಂಕಗಳಿಂದ ಪಡೆದು 20392 ' ಹೂವಿನ ಬೆಳೆ ಫಲಾನುಭವಿ 
ರೂ.14.50 ಕೋಟಿಗಳು, 3581) ತರಕಾರಿ ಬೆಳೆ ಫಲಾನುಭವಿ 
ರೂ.3104 ಕೋಟಿಗಳು ಮತ್ತು 35959 ಹೆಣ್ಣಿನ ಬೆಳೆ ಫಲಾನುಭವಿ 


ರೂ.72.09 ಕೋಟಿಗಳನ್ನು ನೀಡಲಾಗಿದೆ. 
ಬೆಳೆವಾರು ವಿವರಗಳನ್ನು ಅನುಬಂಧ-3 (ಸ, ಔ, ೦ರಲ್ಲಿ ನೀಡಲಾಗಿದೆ. 


ಧೂಂ ನಾಟಗಳು ಸೇರದಂತೆ ಬಬ್ಬು 92070 ಫಲಾಸುಧವಗಳಿಗ 


During 2019-20, Crop survey was carried: out with the help 
of local young IT savvy residents of the village or “Private 
Residents”™(PR’s). 


Crop Survey carried out during different seasons of 2019- 
20 is as below. ~- 


Early Kharif ‘- 3687864 Plots 
Kharif - 18686233 Plots 
Rabi - 10950609 Plots 
Summer ‘-2286794 Plots 


Crop Survey"data of 2019-20 has been used to give 
compensation to farmers under following schemes. 


A. Crop ‘ Insurance: Under. Karnataka Raitha Suraksha 
Pradhana Manthri Fasal Bima Yojana using the crop 
survey data, during 2019-20 Kharif in the first phase crop 
insurance claims were calculated “for Rs.235.93 crores 
covering 1.34 lakh farmers. This claim settlement process 
is under progress by the Insurance Companies. 


Crop wise claims details are given in Annexure-1. 


During Second phase for the remaining proposals as on 
11-09-2020 Gol has given certain exemptions to be 
provided after crop survey integration. As soon as this 
integration process in Samrakshane portal is over, for the 
remaining proposals claims will be initiated. 


During 2019-20 Rabi season, as per crop survey data final 
reconciliation process is in progress. When the final 
reconciliation is done in Samrakshane portal for the 
enrolled farmers, the details will be matched with crop 
survey integration data and as per the ‘crop cutting 
experiment results claim calcufation will be initiated in 
Samrakshane portal. 


: B. Maize: Financial assistance of Rs.5000/- per Farmer has 
been given to all Farmers who have grown Maize duriig 
2019-20 and ‘have suffered financial losses due to Covid - 


19 lock-down.-An amount of Rs. 359.76. crores-has been. 


transferred through DBT to 719519 Maize beneficiaries 
till date(Date:16.09:2020). 


C. Under Minimum Support Price, Rs.3164.27 Crores worth 
Agriculture produce has been procured from 581896 
Beneficiary farmers using 2019-20 Crop Survey data. 


Crop wise procurement details are given in Annexure-2. 


D. The Farmers who have grown Horticultural Crops (Fruits 


Vegetables/ Flowers) have suffered financial losses due to 
Covid-19 lock down. An amount of Rs. 14.50 crores to 
20292 Beneficiaries who had grown flowers, Rs. 31:04 
crores to 35819 Beneficiaries who had grown Vegetables 
and Rs. 26.55 crores. to 35959 Beneficiaries who had 
‘grown Fruits, totally Rs: 72.09 crores was given to 92070 

' farmer beneficiaries using 2019-20 Crop Survey data. 
Crop wise details are given in Annexure-3 (A, B, C). 


ಇಂ) | ನೀಡಲಾದ ಪರಿಹಾರದ ಒಟ್ಟು | 


ಮೊತ್ತವೆಷ್ಟು? 


2019-20ನೇ ಸಾಲಿನ ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಉಪಯೋಗಿಸಿಕೊಂಡು 
ಒಟ್ಟು ರೂ.185 ಕೋಟಿಗಳ (ಪ್ರಗತಿಯಲ್ಲಿರುವ ಬೆಳೆ ವಿಮೆ ಹೊರತುಪಡಿಸಿ) 
ಪರಿಹಾರವನ್ನು ನೀಡಲಾಗಿದ್ದು, ರೂ. 3164.27 "ಕೋಟಿ ಮೌಲ್ಯದ ಬೆಳೆಗೃಷಿ 
ಉತ್ಪನ್ನಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸಲಾಗಿದೆ. 


An amount of Rs.431.85 crores(except FMFBY Scheme 
which is under process) has been dispersed. as compensation 
and procured Rs.3164.27 Crores worth ಸತರಂಬ produce 
using 2019-20 Crop survey data. 


ಸಂಖ್ಯೆ: ಕೃಇ/108/ಸೃಕೇಉ/2020 


# 3%. 


ಅನುಬಂಧ -1 


¢ 


2019-20ನೇ ಸಾಲಿನ ಮುಂಗಾರಿನ ಬಿಳೆವಾರು ಅಂದಾಜು ಪಾವತಿಸಬೇಕಾದ ಬೆಳೆ 
ವಿಮಾ ನಷ್ಟ ಪರಿಹಾರದ ವಿವರ 


ಲೆಕ್ಕಾಚಾರ ಮಾಡಲಾದ 


ಬೆಳೆಗಳ ಹೆಸರು a ಏಮಾ ಪರಿಹಾರ ಮೊತ್ತ 
(ರೂ. ಲಕ್ಷಗಳಲ್ಲಿ) 

|ಉದ್ದು 6.36 
ಎಲೆಕೋಸು 0.24 1) 
ಹಾ 2895.5 
ಅಲಸಂದೆ 14.88 
ಹೆಸರು 81.68 
ನೆಲಗಡಲೆ (ಶೇಂಗಾ) Ni 482.61 
ಹುರುಳಿ 0 
ಮುಸುಕಿನ ಜೋಳ ] 13903.51 
ನವಣೆ ಖು 18.32 
ಈರುಳ್ಳಿ 168.85 
ಭತ್ತ | 4258.01 
ಸಜ್ಜ 77.1 
4 [ತೊಗರಿ 703.2 
ಆಲೂಗೆಡ್ಡೆ 3:38 
ರಾಗಿ 139.69 
"ಕೆಂಪು ಮೆಣಸಿನಕಾಯಿ 201.81 
ಸಾವೆ 0 
ಎಳ್ಳು NR 1.586 
ಜೋಳ 40.22 
ಸೋಯಾ ಅವರೆ 474.03 
ಸೂರ್ಯಕಾಂತಿ 112.57 
ಟೊಮ್ಯಾಟೋ 10.26 

: |ಅರಿಶಿಣ 0 
ಒಟ್ಟು 23593.78 


ಕೃಷಿ ನಿರ್ದೇಶಾರು 


#3 


ಅನುಬಂಧ - 2 
2019-20ನೇ ಸಾಲಿನಲ್ಲಿ ಬೆಂಬಲ ಚಿಲೆ ಯೋಜನೆಯಡಿ ಖರೀದಿಸಲಾದ ಉತ್ಪನ್ನಗಳ ವಿವರಗಳು 


ಕ್ರ.ಸಂ | ಖರೀದಿಸಲಾದ ! ಬೆಂಬಲ ಬೆಲೆ | ಖರೀದಿ ಪ್ರಮಾಣ ಮೌಲ್ಯ ಕೈತ ಫಲಾನುಭವಿಗಳ 
ಉತ್ಪನ್ನದ ಹೆಸರು | (ರೂ/ಕ್ವಿಂಟಾಲ್‌) (ಕ್ವಿಂಟಾಲ್‌) (ಕೋಟಿಗಳಲ್ಲಿ). ಸಂಖ್ಯೆ 
ಹೆಸರು 7,050/- 58,742 41.4 14,696 
ಧ್ಯ 5800/- + pn 
300- | 2274986 | 1,858 ಸ13965 
(Incentive) = 4 
6,100/- 
| ಗ msg 1 § 
ಶೇಂಗಾ s,090- | 3822 19.45 3,176 
ಕಡಲೇಕಾಳು 4,8751- 10,17,830 | 49647, 1,23,111 
5 [ಭತ್ತ FU ಸಾಮಾನ್ಯ: Na ' H 
ರೂ. 1868/- 6,13,796.6 | 111.77: | © 27123 
ಆ. ಗ್ರೇಡ್‌ ಎ! ¥ a 
ರೂ 
ನಾ 3308 T3280 | 61335 55,100 
ಬಿಳಿಜೋಳ ಹೈಬ್ರಿಡ್‌:- 
|ರೂ.26201- 1 925635 23.82 2,727 | 
ಮಾಲ್ದಂಡಿ:- | j 
2640/- | | 
ನತರ 80428 | 3164.27 581896 


Bey 


/ 


ಅನುಬಂಧ-3 ಸಿ-ಹೂವಿನ ಬೆಳೆಗಾರರಿಗೆ ಪರಿಹಾರಧಸ ಕಾರ್ಯಕ್ರಮ 


171 


ಬೆಳೆ ಫಲಾನುಭವಿಗಳ 'ಸಂಖ್ರೆ| ಮೊತ್ತ ರೂ. ಲಕ್ಷಗಳಲ್ಲಿ 

ಆರ್ಕಿಡ್ಸ್‌ (ಸೀತಾಳೆ) ಸ 18 1.48 
ಆ್ಲಂಥೂರಿಯಂ 10 1.17 
ಕನಕಾಂಬರ 1553 94,54 
ಶಾಕಡ/ಸ್ಪಾರ್‌ ಜಾಸ್ಮಿನ್‌ 3078 ¢ 116.59 
ಶಾರ್ನೇಷನ್‌ 45 5.64 
ಕಾಶಿಕಣಗಿಲೆ 1 0.10 
ಶ್ಯಾಲ ಲಿಲ್ಲಿ $5. 0.19 
ಗುಲಾಬಿ 6706 578.84 
ಗೈಲಾರ್ಡಿಯಾ 26 1.24 
ಗ್ಲಾಡಿಯೋಲಸ್‌ 94 8.83 
ಚೆಂಡು ಹೂ 1411 135.66 
ಚೈನಾ ಆ್ರ್ಯಸ್ಟರ್‌ (ಬಟನ್ಸ್‌) 17 141 
ಜರ್ಬೆರಾ 125 15.81 
ಡೇಲಿಯಾ. . 1 0.20 
ಬರ್ಡ್‌ ಆಫ್‌ ಪ್ಯಾರಡೈಸ್‌ 5 0.13 
ಮಲ್ಲಿಗೆ - 2763 117.57 
ಸಾಲ್ಪಿಯಾ 3 0.37 
ಸುಗಂಧರಾಜ 780 62.98 
ಸೇವಂತಿಗೆ 3651 307.01 
ಒಟ್ಟು 20292 1449.75 


ಅನುಬಂಧ-38- ತರಕಾರಿ ಬೆಳೆಗಾರರಿಗೆ ಪರಿಹಾರಧನ ಕಾರ್ಯಕ್ರಮ 


ಮೊತ್ತ ರೂ. ಲಕ್ಷಗಳಲ್ಲಿ 


ಬೆಳೆ ಫಲಾನುಭವಿಗಳ ಸಂಖೆ 

ಈರುಳ್ಳಿ 17478 1704.35 
ಎಲೆ ಕೋಸು 1740 123.86 
ಕುಂಬಳಕಾಯಿ 683 55,13 
ಗಜರಿ (ಕ್ಮಾರೆಟ್‌) 544 38.85 
ಟೊಮ್ಮಾಟೋ 9224 715.74 
ದೊಣ್ಣೆ ಮೆಣಸಿನಕಾಯಿ 414 31.12 
ಬೂದುಗುಂಬಳಕಾಯಿ | 60 5.40 
ಮೆಣಸಿನಕಾಯಿ 4892 371.56 
ಹೂಕೋಸು 784 57.67 

ಒಟ್ಟು 35819 3103.67 

ಅನುಬಂಧ-3 C- ಹಣ್ಣಿನ ಬೆಳೆಗಾರರಿಗೆ ಪರಿಹಾರಧನ ಕಾರ್ಯಕ್ರಮ 


ಮೊತ್ತ ರೂ. ಲಕ್ಷೆಗಳಲ್ಲಿ 


ಬೆಳೆ ಫಲಾನುಭವಿಗಳ ಸಂಖ್ಯೆ 
ಅಂಜೂರ 535 64.19 
[ಅನಾನಸ್‌ 1021|° 94.23 
ಕರಬೂಜ 243 27.29 
ಕಲಂಗಡಿ 1634 154.48 
ದಾಪ್ರಿ 2865 242.78 
ನೀಲಿ ದ್ರಾಕ್ಷಿ 316) 29.18 
ಪಪಾಯ 1799 Bk 0 SS 
ಬಾಳೆ 27166 1836.83 
ಬೀಜರಹಿತ ದ್ರಾಕ್ಷಿ 380 33.16 
ಒಟ್ಟು 35959 2655.24 


